ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಫೆ ರಹಿತ ಪ್ರಶ್ನೆ 
ದಿನಾ೦ಕ: 22-03-2021 ಪ್ರಶ್ನೆ ಸಂಖ್ಯೆ: 1542(1871) 
ಸದಸ್ಯರ ಹೆಸರು ಮತ್ತು ಕ್ಲೇತ್ರು: ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ (ಸ್ಥಳೀಯ ಸಂಸ್ಥೆಗಳ ಕ್ಲೇತ್ರ) 


ಉತ್ತರ ನೀಡಬೇಕಾದ ದಿನಾಂಕ: 22-03-2021 
ಉತರಿಸುವ ಸಚಿವರು: ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 
ವಿಷಯ: ಆರ್‌.ಟಿ.ಇ ಕಾಯಿದೆಯಡಿ ಶಿಕ್ಷಣ ಮುಗಿಸಿರುವ ಬಡ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ 


ಅ) ರಾಜ್ಯದಲ್ಲಿ ಶಿಕ್ಷಣ ಹಕ್ಕು ಕಾಯಿದೆ (ಆರ್‌ಟಿಇ) ಯಡಿ ಖಾಸಗಿ ಶಾಲೆ ಸೇರಿದ್ದ ಬಡ 
ವಿದ್ಯಾರ್ಥಿಗಳು ಇದೀಗ 8ನೇ ತರಗತಿ ಮುಗಿಸಿ ಅತಂತ್ರರಾಗಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


(ಆ) ಹಾಗಿದ್ದಲ್ಲಿ, ಖಾಸಗಿ ಶಾಲೆಗಳಲ್ಲಿ ಶುಲ್ಕ ಪಾವತಿಸಲು ಸಾಧ್ಯವಾಗದೇ ಅತಂತ್ರವಾಗುವ 
ಆರ್‌.ಟಿ.ಇ ಬಡ ಮಕ್ಕಳ ನೆರವಿಗೆ ಸರ್ಕಾರ ಬರುವುದೇ; ಸರ್ಕಾರವು ಯಾವ ಕ್ರಮಗಳನ್ನು 
ಕೈಗೊಂಡು ಈ ಬಡ ಮಕ್ಕಳ ವಿದ್ಯಾಭ್ಯಾಸ ಮುಂದುವರಿಸುವುದು; (ವಿವರ ನೀಡುವುದು) 


(ಇ) ಸದರಿ ಆರ್‌.ಟಿ.ಇ ಬಡ ಮಕ್ಕಳ ವಿದ್ಯಾಭ್ಯಾಸವನ್ನು ಪಿ.ಯು.ಸಿ/ಎಸ್‌.ಎಸ್‌.ಎಲ್‌.ಸಿ 
ವರೆವಿಗೂ ವಿಸ್ತರಿಸುವ ಚಿ೦ತನೆ ಸರ್ಕಾರಕ್ಕೆ ಇದೆಯೇ; 


(ಈ) 2020-21ನೇ ಸಾಲಿಗೆ ರಾಜ್ಯದಲ್ಲಿ ಪ್ರೌಢಶಾಲಾ ವಿದ್ಯಾಭ್ಯಾಸದ ಮಧ್ಯದಲ್ಲಿ ಆರ್‌.ಟಿ.ಇ 
ಅಡಿ ಎಷ್ಟು ಬಡ ಮಕ್ಕಳು 8ನೇ ತರಗತಿ ಮುಗಿಸಿ ಅತಂತ್ರರಾಗುವರು; (ಜಿಲ್ಲಾವಾರು ವಿವರ 
ಒದಗಿಸುವುದು) 


(ಉ) ಇಷ್ಟೂ ಬಡ ಮಕ್ಕಳು ಖಾಸಗಿ ಶಾಲೆಗಳ ಶುಲ್ಕ ತುಂಬಲು ಸಾಧ್ಯವಾಗದೇ ವಿದ್ಯಾಭ್ಯಾಸ 
ಮೊಟಿಕುಗೊಳಿಸಿ ಶಾಲೆಗಳಿಂದ ಹೊರಗುಳಿದರೆ ಸರ್ಕಾರ ಕೈಗೊಂಡ ಕ್ರಮಗಳೇನು? 


